WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ನವೆಂಬರ್ ೧೦ , ೨೦೧೧ (ಕಾರ್ತಿಕ ೧೯, ಶಕ ವರ್ಷ ೧೯೩೩) | ಸಂಚಿಕೆ ೪೪ 


ಭಾಗ - ೨ 
ನೇಮಕಗಳು , ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಣ 324 ಪಿಪಿಇ 2011 , ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್ , 2011 . 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 24 (4)ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಆರ್. ಆರ್. ಹೆಗಡೆ, ವಿಶೇಷ ಸರ್ಕಾರಿ ಅಭಿಯೋಜಕರು, ತ್ವರಿತ ವಿಲೇವಾರಿ ನ್ಯಾಯಾಲಯ , ಸಿರ್ಸಿ ಇವರನ್ನು ಒಂದು 
ವರ್ಷದ ಅವಧಿಗೆ ವಿಶೇಷ ಸರ್ಕಾರಿ ಅಭಿಯೋಜಕರಾಗಿ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಹೆಚ್.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ ) 


ಪಿ .ಆರ್ . 1326 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಣ 243 ಪೊಸಿಪ 2011 , ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್ , 2011 . 


ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಣ 44 ಪೊಸಿಪ 2008 ದಿನಾಂಕ: 21 - 05 - 2008ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗದ 
ಮೂಲಕ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) ನಿಯಮಗಳು, 1997 ರಡಿಯಲ್ಲಿ ಉಪ ಪೊಲೀಸ್ ಅಧೀಕ್ಷಕರು 
( ಸಿವಿಲ್) ವೃಂದದ ಹುದ್ದೆಗೆ ನೇರ ನೇಮಕಾತಿಗೊಂಡ ಈ ಕೆಳಕಂಡ ಅಧಿಕಾರಿಗಳು 21 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ ಮುಂದೆ 
ಸೂಚಿಸಿರುವ ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರಿಕ ಸೇವಾ ( ಪರೀಕ್ಷಾರ್ಥ) ನಿಯಮಗಳು , 1977ರ ನಿಯಮ 
5 (1)( ಎ) ರ ಪ್ರಕಾರ ಘೋಷಿಸಲಾಗಿದೆ. 


ಕ್ರಮ 


ವರದಿ ಮಾಡಿದ 


ಪ್ರೊಬೇಷನರಿ ಉಪ ಪೊಲೀಸ್ ಅಧೀಕ್ಷಕರು 

( ಸಿವಿಲ್) ರವರ ಹೆಸರು 

ಶ್ರೀಯುತರು: 


2 /2 ವರ್ಷಗಳ 
ಪರೀಕ್ಷಾರ್ಥ 
ಅವಧಿಯನ್ನು 
ಪೂರೈಸಿದ ದಿನಾಂಕ 


ಸಂಖ್ಯೆ 


ದಿನಾಂಕ 


ಚನ್ನಬಸವಣ್ಣ ಎಸ್. ಲಂಗೋಟಿ 


30 - 05 - 2008 


30 - 11 - 2010 


2 | ಜಯಪ್ರಕಾಶ್ 


30 - 05 - 2008 


30 - 11 - 2010 


(೬೦೯ ) 


೬೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೦ , ೨೦೧೧ 


ಭಾಗ - ೨ 


3 | ಕೆ. ಪಿ . ಅಂಜಲಿ 


30 - 05 - 2008 


30 - 11 - 2010 


4 | ಎಂ . ನಾರಾಯಣ 


30 - 05 - 2008 


30 - 11 - 2010 


5 | ಎಂ . ಮುತ್ತರಾಜು 


30 - 05 - 2008 


30 - 11 - 2010 


6 | ಶೇಖರ್ ಹೆಚ್ . ಟಕ್ಕಣ್ಣವರ 


30 - 05 - 2008 


30 - 11 - 2010 


7 | ಅನಿತಾ ಬಿ . ಹದ್ದಣ್ಣವರ 


30 - 05 - 2008 


30 - 11 - 2010 


8 | ಎ . ಕುಮಾರಸ್ವಾಮಿ 


30 - 05 - 2008 


30 - 11- 2010 


ಸಾರಾ ಫಾತಿಮ 


30 - 05 - 2008 


30 - 11 - 2010 | 


10 | ರಶ್ಮಿ ಪರಡ್ಡಿ 


30 - 05 - 2008 


28 - 02 - 2011 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ.ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 


ಪಿ . ಆರ್ . 1327 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ: ಒಣ 310 ಪಿಪಿಇ 2011 , ಬೆಂಗಳೂರು, ದಿನಾಂಕ: 17ನೇ ಸೆಪ್ಟೆಂಬರ್ , 2011. 


ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತು) ನಿಯಮಗಳು 1977ರ ನಿಯಮ 24( 4 ) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀಮತಿ ಬಿ. ಜೆ. ಸುಮಿತ್ರ, ವಕೀಲರು, ನಂ . 98, 5ನೇ ಬಿ ಮುಖ್ಯರಸ್ತೆ, ಆರ್‌. ಪಿ . ಸಿ. ಬಡಾವಣೆ , ವಿಜಯನಗರ, ಬೆಂಗಳೂರು 
560 104 ಇವರನ್ನು ವಿಶೇಷ ಸರ್ಕಾರಿ ಅಭಿಯೋಜಕರು, 12ನೇ ತ್ವರಿತಗತಿ ನ್ಯಾಯಾಲಯ, ಬೆಂಗಳೂರು ನಗರ ಹುದ್ದೆಗೆ ಅವರು ಕಾರ್ಯಭಾರ 
ವಹಿಸಿಕೊಳ್ಳುವ ದಿನಾಂಕದಿಂದ ಅನ್ವಯವಾಗುವಂತೆ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ನೇಮಕಾತಿ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಹೆಚ್.ಕೆ. ನಿಂಗಪ್ಪ, 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್‌ , 1328 


ಒಳಾಡಳಿತ ಇಲಾಖೆ ( ಪೋಲೀಸ್ ಸೇವೆಗಳು - ಬಿ ) 


ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಒಣ 38 ಪೆಸಿಪ 2011 , ಬೆಂಗಳೂರು, ದಿನಾಂಕ: 22ನೇ ಸೆಪ್ಟೆಂಬರ್ , 2011 . 
ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ನಾನ್ ಐ. ಪಿ.ಎಸ್.) ( ಸಿವಿಲ್ ) ವೃಂದದ ಅಧಿಕಾರಿಗಳನ್ನು 
ಅವರ ಹೆಸರುಗಳ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ, ವರ್ಗಾಯಿಸಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಸಂಖ್ಯೆ 


ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ಹುದ್ದೆ 

ವರ್ಗಾವಣೆ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 
ಶ್ರೀಯುತರು: 
ಸುಭಾಷ್ ಸಿ . ಗುಡಿಮನಿ, 

ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಕಾರವಾರ , ಉತ್ತರ ಕನ್ನಡ ಜಿಲ್ಲೆ, 
ಎಸ್.ಪಿ , ರಾಜ್ಯ ಗುಪ್ತವಾರ್ತೆ , ಬೆಂಗಳೂರು | ಶ್ರೀ ವಿ. ಬಿ . ಗಾಂವಕರ್‌ರವರ ವರ್ಗಾವಣೆಯಿಂದ ತೆರವಾದ ಸ್ಥಾನ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೦ , ೨೦೧೧ 


೬೧೧ 


ಎಸ್. ಪಿ., ಸಿ . ಎಸ್ . ಪಿ . ಉಡುಪಿ ಶ್ರೀ ಎಂ . ಎ . ಸೌದಾಗರ್ ರವರು ನಿವೃತ್ತಿಯಿಂದ ತೆರವಾದ 
ಹುದ್ದೆಗೆ ಅಧಿಸೂಚನೆ ಸಂಖ್ಯೆ : ಒಣ 38 ಪೊಸಿಪ 2011 ದಿನಾಂಕ : 30 - 06 - 2011 
ರಂದು ವರ್ಗಾಯಿಸಿದ್ದು ಅದರಂತೆ ಕರ್ತವ್ಯಕ್ಕೆ ಹಾಜರಾಗುವುದು 


ಶ್ರೀ ವಿ. ಬಿ. ಗಾಂವಕರ್‌, 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಕಾರವಾರ, 
ಉತ್ತರ ಕನ್ನಡ ಜಿಲ್ಲೆ ಹುದ್ದೆಯಿಂದ ವರ್ಗಾವಣೆ 
ಆದೇಶದಲ್ಲಿರುವರು 
ಶ್ರೀ ಕೆ.ಪಿ . ಭೀಮಯ್ಯ , 
ಎಸ್ . ಪಿ ., ಸಿ . ಐ . ಡಿ., ಬೆಂಗಳೂರು 


ಅಧಿಸೂಚನೆ ಸಂಖ್ಯೆ : ಒಣ 38 ಪೆಸಿಪ 2011 ದಿನಾಂಕ : 30 - 06 -2011 ರಲ್ಲಿ 
ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಉತ್ತರ ಕನ್ನಡ ಜಿಲ್ಲೆಗೆ ವರ್ಗಾಯಿಸಿದ ಆದೇಶವನ್ನು 
ರದ್ದುಪಡಿಸಿ ಎಸ್ . ಪಿ., ಸಿ. ಐ . ಡಿ., ಬೆಂಗಳೂರು ಇಲ್ಲಿಯೇ ಮುಂದುವರೆಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್. ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 
ಕಂದಾಯ ಸಚಿವಾಲಯ 


ಪಿ . ಆರ್ . 1329 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 203 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 23ನೇ ಸೆಪ್ಟೆಂಬರ್ , 2011 . 
ಶ್ರೀ ಎಂ . ಚಂದ್ರಶೇಖರ್, ನಿವೃತ್ತ ತಹಶೀಲ್ದಾರ್ ಇವರ ಖಾತೆಯಲ್ಲಿರುವ 240 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು, ನಿಯಮ 118 ( ಎ )( 1) ಹಾಗೂ ( 4 ) ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 

ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಸೇವೆಗಳು - 3) 
ಕಂದಾಯ ಸಚಿವಾಲಯ 


ಪಿ. ಆರ್. 1330 


ಅಧಿಸೂಚನೆ 
ಸಂಖ್ಯೆ : ಆರ್‌ಡಿ 379 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 20ನೇ ಸೆಪ್ಟೆಂಬರ್, 2011 . 
ಶ್ರೀ ಪ್ಯಾಟಿ ಸಂಗಣ್ಣ, ನಿವೃತ್ತ ತಹಶೀಲ್ದಾರ್ ಇವರ ಖಾತೆಯಲ್ಲಿ 225 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು , 
ನಿಯಮ 118( ಎ)(1) ಹಾಗೂ ( 4) ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 
ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಸೇವೆಗಳು - 3) 
ಕಂದಾಯ ಸಚಿವಾಲಯ 


ಪಿ . ಆರ್ . 1331 


ಅಧಿಸೂಚನೆ 


ಸಂಖ್ಯೆ : ಆರ್‌ಡಿ 41 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ: 19ನೇ ಸೆಪ್ಟೆಂಬರ್ , 2011 . 
ಶ್ರೀ ಹೆಚ್ . ಆರ್. ಪ್ರಸಾದ್ , ನಿವೃತ್ತ ತಹಶೀಲ್ದಾರ್‌, ಇವರ ಹಕ್ಕಿನಲ್ಲಿರುವ 240 ದಿನಗಳ ಗಳಿಕೆ ರಜೆಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಗಳು, ನಿಯಮ 118( 1) ( ಎ) ಹಾಗೂ ( 4) ರನ್ವಯ ನಗದೀಕರಿಸಲು ಮಂಜೂರಾತಿ ನೀಡಿದೆ. 


೬೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೦ , ೨೦೧೧ 


ಭಾಗ - ೨ 


ಸದರಿಯವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆಗಳು ಇರುವುದಿಲ್ಲವೆಂದು ಈ ಮೂಲಕ ದೃಢೀಕರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್. ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 1332 

ಕಂದಾಯ ಇಲಾಖೆ (ಸೇವೆಗಳು - 3) 
ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕೃತೋಇ 216 ತೋಸೇಪ 2011 , ಬೆಂಗಳೂರು, ದಿನಾಂಕ: 22 /26ನೇ ಸೆಪ್ಟೆಂಬರ್, 2011 . 
2012ನೇ ಸಾಲಿನಲ್ಲಿ 60 ವರ್ಷಗಳ ವಯೋಮಿತಿಯನ್ನು ಪೂರ್ಣಗೊಳಿಸಲಿರುವ ತೋಟಗಾರಿಕೆ ಇಲಾಖೆಯ ಈ ಕೆಳಕಂಡ ಅಧಿಕಾರಿಗಳು 
ಅವರುಗಳ ಹೆಸರುಗಳ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಅಪರಾಹ್ನ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಕ. ನಾ . ಸೇ .ನಿಯಮ 
95ರನ್ವಯ ಸರ್ಕಾರವು ಅನುಮತಿಯನ್ನು ನೀಡಿದೆ. 


ಕ್ರ. ಸಂ 


ಅಧಿಕಾರಿ ಹೆಸರು, ಪದನಾಮ ಮತ್ತು 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ /ಶ್ರೀಮತಿ 


ಜನ್ಮ ದಿನಾಂಕ 


ನಿವೃತ್ತಿ 
ಹೊಂದುವ 
ದಿನಾಂಕ 


ಷರಾ 


02 - 01 - 1952 


| 31 - 01 - 2012 


05 - 01 - 1952 | 31 - 01 - 2012 


02 - 02 - 1952 


| 29 - 02 - 2012 


ಎಸ್.ಕೆ. ಪೊಲೀಸ್ ಪಾಟೀಲ್ 
ತೋಟಗಾರಿಕೆ ಉಪ ನಿರ್ದೇಶಕರು ( ಜಿ. ಪಂ ), 
ಕೊಪ್ಪಳ 
| ಎಲ್. ಮಲ್ಲೂರಪ್ಪ, 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಪಂ, 
ಚಿತ್ರದುರ್ಗ 
ಕೆ. ಶರಣಪ್ಪ , 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಜಿಪಂ , 
ಸೋಮವಾರಪೇಟೆ 
. ಕೆ. ನಂಜಯ್ಯ , 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ( ಜಿಪಂ), 
ಕೊಳ್ಳೆಗಾಲ 
ಕೆ. ಶಿವರಾಂ, 
ತೋಟಗಾರಿಕೆ ಉಪ ನಿರ್ದೇಶಕರು , ( ಜಿಪಂ), 


4 


15 - 03 - 1952 


| 31 - 03 - 2012 


05 - 04 - 1952 | 30 - 04 - 2012 


ಉಡುಪಿ 


ಎ . ನಾರಾಯಣಸ್ವಾಮಿ , 


12 - 04 - 1952 


| 30 - 04 - 2012 


ತೋಟಗಾರಿಕೆ ಜಂಟಿ ನಿರ್ದೇಶಕರು ( ಯೋಜನೆ ) 


ಲಾಲ್‌ಬಾಗ್, ಬೆಂಗಳೂರು. 


13 - 05 - 1952 


| 31 - 05 - 2012 


ಸಿ . ನಾಗರಾಜ, 
ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ), ಹಾಸನ 


01 - 06 - 1952 | 31 - 05 - 2012 


ಎಸ್. ಜಿ. ದೊಡ್ಡಗೌಡರ್, 
ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ), ಹಾವೇರಿ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೦ , ೨೦೧೧ 


೬೧೩ 


ನಿವೃತ್ತಿ 


ಅಧಿಕಾರಿ ಹೆಸರು, ಪದನಾಮ ಮತ್ತು 

ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 
ಶ್ರೀ /ಶ್ರೀಮತಿ 


ಜನ್ಮ ದಿನಾಂಕ 


ಷರಾ 


ಹೊಂದುವ 
ದಿನಾಂಕ 


14 - 06 -1952 | 30 - 06 - 2012 


ಎಂ . ಕೆ. ಜಯರಾಮೇಗೌಡ, 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು , 
ಬೆಂಗಳೂರು ನರ್ಸರಿಮನ್ ಕೋ . ಆ.ಸೊಸೈಟಿ, 
ಲಾಲ್‌ಬಾಗ್, ಬೆಂಗಳೂರು 


10 


ಸಿ . ಎಸ್ . ಮುಳಗಿ, 


12 - 09 - 1952 | 30 - 09 - 2012 


ತೋಟಗಾರಿಕೆ ಉಪ ನಿರ್ದೇಶಕರು ( ಜಿಪಂ), ಗುಲ್ಬರ್ಗಾ 


ಜಿ . ನಾಗರಾಜು , 


02 - 10 - 1952 


| 31 - 10 - 2012 


ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ( ಜಿಪಂ) , 
ಕಾರವಾರ 


02 - 10 - 1952 | 31 - 10 - 2012 


ಬಿ . ಮಹದೇವಯ್ಯ , 
ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, 
ಕಾರ್ಯ ನಿರ್ವಾಹಕ ಅಧಿಕಾರಿ ( ತಾಪಂ.), ಮಳವಳ್ಳಿ 


13 . 


ಎಸ್ . ಸಾಯಿನಾಥ್ , 


13 - 11 - 1952 


| 30 - 11 - 2012 


ತೋಟಗಾರಿಕೆ ಉಪ ನಿರ್ದೇಶಕರು, ( ಜಿಪಂ), ಯಾದಗಿರಿ 


ಮೇಲಿನ ಅಧಿಕಾರಿಗಳಲ್ಲಿ ಇಲಾಖಾ ವಿಚಾರಣೆ ಹಾಗೂ ಲೋಕಾಯುಕ್ತ ತನಿಖೆ/ವಿಚಾರಣೆ ಬಾಕಿ ಇರುವ ಅಧಿಕಾರಿಗಳು ಸೇವೆಯಿಂದ 
ವಯೋನಿವೃತ್ತಿ ಹೊಂದಲು ಕೆ. ಸಿ. ಎಸ್. ಆರ್. ನಿಯಮಾವಳಿಗಳು 1958ರ ನಿಯಮ 214ರಡಿಯಲ್ಲಿ ಇಲಾಖಾ ವಿಚಾರಣೆಯನ್ನು 
ಮುಂದುವರೆಯಿಸಲಾಗುವುದೆಂಬ ಷರತ್ತಿಗೊಳಪಟ್ಟಿದೆ ಹಾಗೂ ಈ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಬರಬೇಕಾದ ಬಾಕಿಯನ್ನು ಅವರುಗಳ ನಿವೃತ್ತಿ 
ಉಪದಾನದಲ್ಲಿ ಕಡಿತಗೊಳಿಸುವಂತೆ ತೋಟಗಾರಿಕೆ ನಿರ್ದೇಶಕರಿಗೆ ಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಸಿ. ಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ. 


ಪಿ . ಆರ್ . 1333 


KARNATAKA PUBLIC SERVICE COMMISSION 


NOTIFICATION 
No . Adm .1077/2011 -12/PSC , Bangalore, Dated : 23 d September, 2011 


In pursuance of Regulations 6 (1),6 (2 ) and 6 (5 ) of the Karnataka Public Service Commission (Conditions of Service ) 
Regulations 1957 and Govt. letter No. ಸಿಆಸುಇ 83 ಸೇಲೋಸೇ 2011 dated 05- 09 - 2011 the unavailed Earned Leave for 25 days from 
13 - 06 -2011 to 07 -07 - 2011 (b .d.i) and 23 days Leave Not Due from 08 -07 - 2011 to 30 -07- 2011 (b .d.i) sanctioned to Dr.M .Mahadeva , 
Hon ble Member , Karnataka Public Service Commission , vide Notification No.Adm440 /2011 -12/PSC , dated 03-06 - 2011 is hereby 
treated as cancelled as requested by the Hon ble Member. 


By Order and in the Name of the Governor of Karnataka , 

DR. D .S . VISHWANATH , 

Secretary , 
Karnataka Public Service Commission . 


PR : 1334 


೬೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೦ , ೨೦೧೧ 


ಭಾಗ - ೨ 


COMMERCE AND INDUSTRIES SECRETARIAT 

NOTIFICATION 


NO . CI 15 JAKAIMA 2011, Bangalore, Dated : 12th September, 2011 


In exercise of the powers conferred by Article 8 (b ) of Memorandum and Articles of Association of Karnataka Handloom 
Development Corporation Limited , the Government of Karnataka hereby appoint Shri G .V. Kongawad , IAS., Secretary to Govt., 
Commerce and Industries Dept., as Director of the said Corporation, in place of Sri B .S . Ramprasad, IAS, with immediate effect and 
until further orders . 

By Order and in the Name of the Governor of Karnataka , 

DEVOJI RAO , 

DESK OFFICER (TEXTILES), 
PR : 1335 

Commerce & Industries Department. 


COMMERCE AND INDUSTRIES SECRETARIAT 

NOTIFICATION 


NO . CI 07 JAVIMA 2011 , Bangalore , Dated : 12th September , 2011 


In exercise of the powers conferred by Article 72(1) of Memorandum and Articles of Association of Karnataka State Textile 
Infrastructure Development Corporation Limited , the Government of Karnataka hereby appoint Shri G . V. Kongawad, IAS., Secretary to 
Govt., Commerce and Industries Dept., as Director of the said Corporation, in place of Sri B.S . Ramprasad , IAS , with immediate effect 
and until further orders . 

By Order and in the Name of the Governor of Karnataka , 

DEVOJI RAO , 

DESK OFFICER ( TEXTILES), 
P . R : 1336 

Commerce & Industries Department. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಡಿಪಿಎಆರ್ 45 ಹೆಚ್ಇಟಿ 2011 , ಬೆಂಗಳೂರು, ದಿನಾಂಕ: 26ನೇ ಸೆಪ್ಟೆಂಬರ್, 2011. 


ಶ್ರೀ ಎ .ಎನ್. ಅಗ್ಗರವಾಲ್, ನಿವೃತ್ತ ಶಾಖಾಧಿಕಾರಿಗಳು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಗೆ ನವದೆಹಲಿಯ 
ಕರ್ನಾಟಕ ಭವನದ ಅಪರ ವಿಶೇಷ ಪ್ರತಿನಿಧಿಗಳ ಕಛೇರಿಯಲ್ಲಿ ಸಹಾಯಕ ಹುದ್ದೆಗೆ ಕರ್ನಾಟಕ ನಾಗರಿಕ ಸೇವಾ ( ಸಾಮಾನ್ಯ ನೇಮಕಾತಿ) ನಿಯಮ 
1977ರ ನಿಯಮ 15 (1) ( ಎ) ರನ್ವಯ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲಾಗಿದೆ. 


ಸದರಿ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪದ್ಮರಾಜು, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ( ರಾಜ್ಯ ಶಿಷ್ಠಾಚಾರ). 


ಪಿ . ಆರ್ . 1337 


HIGH COURT OF KARNATAKA 


NOTIFICATION 
NO . GOB(1) 3/2011, Bangalore, Dated : 22nd September, 2011 


The Presiding Officers of the Courts mentioned at Column No.1 , below , are concurrently appointed as the Presiding Officers 
of the Courts mentioned at Column No .2, with effect from 17 -10- 2011 and until further orders: 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೦, ೨೦೧೧ 


೬೧೫ 


Designation of the Presiding Officer 


Name of the Courts to which concurrent 

appointment is made 


( 1) 


( 2) 


1. PrI Civil Judge and JMFC-II Court , Madikeri. 


Addl. Civil Judge and JMFC -II Court, Madikeri. 


2 . Civil Judge and JMFC, Somwarpet . 


Addl. Civil Judge and JMFC., Somwarpet 


3 . Prl Civil Judge and JMFC , Virajpet. 


Civil Judge and JMFC, Ponnampet 


By Order of the High Court , 

P .KRISHNA BHAT , 


PR : 1338 


REGISTRAR GENERAL 


ಕರ್ನಾಟಕ ವಿಧಾನಸಭೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕವಿಸಸ / ಆ - 1 / 106 / ಉ . ಜ . ಮೆ ./ 2010 , ಬೆಂಗಳೂರು, ದಿನಾಂಕ: 1ನೇ ಅಕ್ಟೋಬರ್ , 2011 . 
ವಿಷಯ : ಕರ್ನಾಟಕ ವಿಧಾನಸಭೆ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ( ಆಡಳಿತ ವಿಭಾಗ) ಹುದ್ದೆಗೆ ಮುಂಬಡ್ತಿ ನೀಡುವ ಬಗ್ಗೆ. 
ಉಲ್ಲೇಖ : ಈ ಸಚಿವಾಲಯದ ಆದೇಶ ಸಂಖ್ಯೆ: ಕವಿಸಸ / ಆ -1/185 / ಉ . ಕಾ . ಹು . ಜ. ಮೆ . ಕೃ ./2010, ದಿನಾಂಕ: 04 - 08 - 2011. 


ಉಲ್ಲೇಖಿತ ಆದೇಶದನ್ವಯ ಈ ಸಚಿವಾಲಯದ ಒಂದು ಉಪ ಕಾರ್ಯದರ್ಶಿ ( ಆಡಳಿತ ವಿಭಾಗ) ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ( ಆಡಳಿತ 
ವಿಭಾಗ) ಹುದ್ದೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಸೃಜಿಸಲಾಗಿದ್ದು, 2003ರ ಕರ್ನಾಟಕ ವಿಧಾನಸಭೆ ಸಚಿವಾಲಯದ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು ) 
ನಿಯಮಾವಳಿಗಳ ನಿಯಮ 6 (1) ರ ಪ್ರಕಾರ ಹಾಗೂ 1977ರ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿಗಳ ನಿಯಮ 
19 ( 3) ( ಎ) ನ್ನು ಓದಿಕೊಂಡಂತೆ ಈ ಸಚಿವಾಲಯದಲ್ಲಿ ಉಪ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ. ಚಿನ್ನಸ್ವಾಮಿ , ಇವರಿಗೆ 
ದಿನಾಂಕ: 02 - 09 - 2011ರಿಂದ ಅಂದರೆ ಸದರಿ ಹುದ್ದೆಗೆ ಪ್ರಭಾರದಲ್ಲಿರಿಸಿದ ದಿನಾಂಕದಿಂದಲೇ ಜಾರಿಗೆ ಬರುವಂತೆ ವೇತನ ಶ್ರೇಣಿ ರೂ .24450 - 600 
26250- 675- 30300 - 750- 31800 ರಲ್ಲಿ ಜಂಟಿ ಕಾರ್ಯದರ್ಶಿ ( ಆಡಳಿತ ವಿಭಾಗ) ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 

ವಿಶೇಷ ಮಂಡಳಿಯ ಆದೇಶಾನುಸಾರ , 

ಎಸ್ . ಬಿ. ಪಾಟೀಲ್, 

ಕಾರ್ಯದರ್ಶಿ , 
ಪಿ . ಆರ್ . 1339 

ಕರ್ನಾಟಕ ವಿಧಾನಸಭೆ ಸಚಿವಾಲಯ, 
HIGH COURT OF KARNATAKA 

NOTIFICATION 
NO . GOB (1) 3/2011, Bangalore , Dated : 21st September , 2011 


The Presiding Officers of the Courts mentioned at Column No.1 , below , are concurrently appointed as the Presiding Officers 
of the Courts mentioned at Column No .2, with effect from 17 - 10 - 2011 and until further orders: 
Designation of the Presiding Officer 

Name of the Courts to which concurrent 

appointment is made 


( 1) 


( 2) 


1. I Addl Civil Judge, Belgaum . 


II Addl. Civil Judge, Belgaum . 


2 . III Addl Civil Judge , Belgaum . 


IV Addl. Civil Judge, Belgaum . 


3. JMFC IV Court, Belgaum . 


JMFC II Court , Belgaum . 


LOS 


# Parut Jazz , Rodomos , JDOWOS 00 , 9000 


220 - 9 


4 . Senior Civil Judge and JMFC , Gokak . 


Civil Judge and JMFC , Gokak . 


5 . Addl. Senior Civil Judge , Gokak . 


Addl. Civil Judge and JMFC , Gokak . 


6. Addl. Civil Judge and JMFC , Chikkodi. 


Civil Judge and JMFC , Nippani. 


By Order of the High Court, 

P.KRISHNA BHAT, 
P . R : 1340 

REGISTRAR GENERAL 
HIGH COURT OF KARNATAKA 

NOTIFICATION 
NO . GOB(1) 3/2011, Bangalore, Dated : 22nd September, 2011 
The Presiding Officers of the Courts mentioned at Column No.1, below , are concurrently appointed as the Presiding Officers 
of the Courts mentioned at Column No.2 , with effect from 17 - 10 -2011 and until further orders : 
Designation of the Presiding Officer 

Name of the Courts to which concurrent 

appointment is made 
( 1 ) 

(2 ) 
1 . Prl. Il Civil Judge, 

Addl. Il Civil Judge, Bangalore Rural District, 
Bangalore Rural District, Bangalore . 

Bangalore. 


2 . Civil Judge and JMFC , Anekal. 


Addl. Civil Judge and JMFC , Anekal. 


3. Civil Judge and JMFC , Hosakote . 


Addl. Civil Judge and JMFC , Hosakote . 


4. Civil Judge and JMFC , Devanahalli. 


Addl. Civil Judge and JMFC , Devanahalli. 


5 . Prl. Civil Judge and JMFC , Doddaballapur. 


Addl. Civil Judge and JMFC , Doddaballapur. 


By Order of the High Court, 

P .KRISHNA BHAT , 
REGISTRAR GENERAL 


P . R : 1341 


HIGH COURT OF KARNATAKA 

NOTIFICATION 
NO . GOB (1) 3/2011, Bangalore, Dated : 23rd September , 2011 
The Presiding Officers of the Courts mentioned at Column No.1 , below , are concurrently appointed as the Presiding Officers 
of the Courts mentioned at Column No .2, with effect from 17 - 10 - 2011 and until further orders: 


Designation of the Presiding Officer 


Name of the Courts to which concurrent 
appointment is made 

(2) 
III Addl. Civil Judge and JMFC , Udupi. 


( 1 ) 


1. Prl. Civil Judge and JMFC , Udupi. 


Addl. Civil Judge and JMFC , Kundapur. 


2 . Prl. Civil Judge and JMFC , Kundapur. 


II Addl. Civil Judge, Kundapur. 


By Order of the High Court , 

P.KRISHNA BHAT, 
REGISTRAR GENERAL 


P . R : 1342 


220 - 9 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೦ , ೨೦೧೧ 


& 02 


HIGH COURT OF KARNATAKA 


NOTIFICATION 


NO . GOB (1) 257/ 2006 , Bangalore, Dated : 20th September, 2011 


In exercise of the powers conferred by sub -section (1) of Section 13 of the Code of Criminal Procedure , 1973 (Central Act 2 
of 1974 ), the High Court of Karnataka hereby confers powers of Judicial Magistrate of the Second Class on Ms.N .Manjushree , I.A . S . 
Probationer and appoints her as Special Judicial Magistrate under sub -section (2) of Section - 13 of the said Code from 26 -09- 2011 
to 04 -10 -2011, for trial of cases transferred to her by the Prl. District and Sessions Judge, Dharwad . 


By Order of the High Court, 

P.KRISHNA BHAT, 


P . R : 1343 


REGISTRAR GENERAL 


HIGH COURT OF KARNATAKA 


NOTIFICATION 
NO . GOB (I) 2/2011, Bangalore , Dated : 21st September, 2011 


The Presiding Officers of the Courts mentioned at Column No.1, below , are concurrently appointed as the Presiding Officers 
of the Courts mentioned at Column No .2: 


Designation of the Presiding Officer 


Name of the Courts to which concurrent 
appointment is made 

(2) 


( 1) 


1. Prl. Senior Civil Judge and CJM ., Bidar, (with 


immediate effect and till Sri. S .M . Jalawadi 


Senior Civil Judge , Bhalki 


assumes the charge of the post of Senior Civil 

Judge and JMFC., Humnabad ) 
2 . Senior Civil Judge and JMFC , Humnabad . 

(with effect from the date of assumption of 
charge by Sri. S. M . Jalawadi and until further 
orders) 


By Order of the High Court , 

P .KRISHNA BHAT , 
REGISTRAR GENERAL 


P . R : 1344 


HIGH COURT OF KARNATAKA 


NOTIFICATION 


NO . GOB (1) 20 (34 )/ 2011, Bangalore, Dated : 20th September, 2011 


The Presiding Officer of the Court of Senior Civil Judge and JMFC ., Sira, is concurrently appointed as the Presiding Officer of 
the Court of the Prl. Senior Civil Judge and JMFC ., Madhugiri, during the leave period of Sri. D .T . Devendran , Senior Civil Judge and 
JMFC ., Madhugiri, i.e.from 12 - 09- 2011 to 30 -09 - 2011 (bdi). 

By Order of the High Court , 

K . SOMASHEKAR , 
P . R : 1345 

REGISTRAR (JUDICIAL ) 


coes 


F2DF837 ODZIE, Todowao , JBOLJOs no , 9000 


21- 9 


HIGH COURT OF KARNATAKA 

NOTIFICATION 
NO . GOB (1) 20 (54 )/2011, Bangalore, Dated : 19th September, 2011 
In modification of this office Notification of even number dated 29 -08 -2011, the Presiding Officer of the Court of the IV Addl. 
Senior Civil Judge and JMFC .,Mysore, is concurrently appointed as the Presiding Officer of the Court of Senior Civil Judge and JMFC ., 
T.Narasipura , on Civil Side and the Civil Judge and JMFC ., T.Narasipura , is concurrently appointed as the Presiding Officer of the 
Court of Senior Civil Judge and JMFC ., T .Narasipura , on Criminal and Administrative Side, from 15 -09-2011 to 05 - 10 -2011 (bdi), during 
the leave period of Sri. M .G . Kudavakkaliger, Senior Civil Judge and JMFC., T.Narasipura . 


By Order of the High Court , 

K . SOMASHEKAR , 
REGISTRAR (JUDICIAL ) 


P . R : 1346 


HIGH COURT OF KARNATAKA 

NOTIFICATION 


NO . GOB (l) 19 (05 )/ 2011, Bangalore , Dated : 20th September , 2011 


The Presiding Officer of the Court of Prl. Senior Civil Judge and CJM ., Kolar , is concurrently appointed as the Presiding 
Officer of the Court of Prl. District and Sessions Judge, Kolar, during the leave period of Sri.Veeranna G . Tigadi, Prl. District and 
Sessions Judge , Kolar,i.e. from 16 -09-2011 to 30 -09 -2011 (bdi). 

By Order of the High Court , 

K . SOMASHEKAR , 
P . R : 1347 

REGISTRAR ( JUDICIAL) 
HIGH COURT OF KARNATAKA 

NOTIFICATION 
NO . GOB(I) 21(67)/ 2011, Bangalore, Dated : 23rd September, 2011 


The Presiding Officer of the Court of Civil Judge and JMFC ., Yadgir , is concurrently appointed as the Presiding Officer of the 
Court of the Civil Judge and JMFC ., Shahapur, during the leave period of Sri. Satish S .T., Civil Judge and JMFC ., Shahapur,i.e. from 
11 -10 -2011 to 27 -10- 2011 (bdi). 


By Order of the High Court, 

K . SOMASHEKAR , 
P . R : 1348 

REGISTRAR (JUDICIAL ) 
HIGH COURT OF KARNATAKA 

NOTIFICATION 
NO . GOB (1) 3/2011, Bangalore , Dated : 28th September, 2011 
The Presiding Officers of the Courts mentioned at Column No.1 , below , are concurrently appointed as the Presiding Officers 
of the Courts mentioned at Column No.2 , with effect from 15 - 10- 2011 and till the Presiding Officers of Column No.2 , assumes the 
charge of their posts after completion of their training : 


Designation of the Presiding Officer 


Name of the Courts to which concurrent 
appointment is made 

( 2 ) 
Addl. Civil Judge and JMFC , Chitradurga. 


( 1) 


1 . Prl. Civil Judge and JMFC , Chitradurga. 


2 . The II Addl. Senior Civil Judge , Chitradurga . 


Il Addl. Civil Judge and JMFC , Chitradurga . 


220 - 9 


FJSTEBE OD , To doado, Jovos no , 9000 


06 


3. Civil Judge and JMFC , Hosadurga . 


Addl. Civil Judge ,Hosadurga. 


P . R : 1349 


By Order of the High Court , 

P .KRISHNA BHAT, 

REGISTRAR GENERAL 
HIGH COURT OF KARNATAKA 

NOTIFICATION 
NO . GOB(1) 3/2011, Bangalore, Dated : 21st September, 2011 


The Presiding Officers of the Courts mentioned at Column No. 1, below , are concurrently appointed as the Presiding Officers 
of the Courts mentioned at Column No . 2 , with effect from 17 . 10 . 2011 and until further orders : 
Designation of the Presiding Officer 

Name of the Courts to which concurrent appointment is made 
( 1) 

( 2 ) 
1 . Prl . Civil Judge and JMFC , Ranebennur 

Addl. Civil Judge and JMFC , Ranebennur 
2. Civil Judge and JMFC , Savanur 

Civil Judge and JMFC , Shiggaon , with a direction to itinerate the said 
court for the first three days in a week . 


By Order of The High Court , 

P . KRISHNA BHAT, 
REGISTRAR GENERAL 


P . R : 1350 


HIGH COURT OF KARNATAKA 

NOTIFICATION 
NO . GOB (1) 3 /2011, Bangalore, Dated : 29th September, 2011 


The Presiding Officers of the Courts mentioned at Column No. 1, below , are concurrently appointed as the Presiding Officers 
ofthe Courts mentioned at Column No.2, with effect from 17 .10 .2011 and until further orders : 


Designation of the Presiding Officer 


Name of the Courts to which concurrent appointment is made 


(1) 


( 2) 


1. Prl. I Civil Judge, Mysore 


II Addl. I Civil Judge, Mysore 


2. JMFC II Court,Mysore 


III Addl. I Civil Judge, Mysore 


3 . JMFC III Court, Mysore 


IV Addl. Civil Judge, Mysore 


4 . Il Civil Judge and JMFC , Mysore 


V Addl. Civil Judge & JMFC , Mysore 


5. Senior Civil Judge and JMFC , Nanjangud. 

(On Criminal Side and Administration ) 


Civil Judge and JMFC , Nanjangud 


6 . I Addl. Senior Civil Judge, Mysore. 

(On Civil side) 
7 . Senior Civil Judge and JMFC ,Nanjangud . 

(On Criminal Side ) 
8 . II Addl. Senior Civil Judge , Mysore . 

(On Civil Side ) 


Addl. Civil Judge and JMFC , Nanjangud 


9 . Senior Civil Judge and JMFC , T. Narasipura . 

(On Criminal and Administration Side) 


Civil Judge and JMFC , T. Narasipura 


& 90 


FADD TEIE JOZE, NDOJO, JJOWON 00 , 9000 


288 - 9 


10. IV Addl. Senior Civil Judge and JMFC , 

Mysore (On Civil Side ) 
11. Civil Judge and JMFC , Krishnarajanagar. 


Civil Judge and JMFC , Hunsur 


12. I Addl.I Civil Judge, Mysore. 


Civil Judge and JMFC , Heggadadevanakote 


P . R : 1351 


By Order of The High Court, 

P . KRISHNA BHAT, 

REGISTRAR GENERAL 
HIGH COURT OF KARNATAKA 

NOTIFICATION 
NO . GOB(1) 3/2011, Bangalore, Dated : 29th September, 2011 


The Presiding Officers of the Courts mentioned at Column No.1, below , are concurrently appointed as the Presiding Officers 
of the Courts mentioned at Column No .2, with effect from 15 .10.2011 and till the Presiding Officers of Column No .2, assumes the 
charge of their posts after completion of their training: 


Designation of the Presiding Officer 


Name of the Courts to which concurrent appointment is made 


( 1 ) 


(2 ) 


1. Addl. Civil Judge and JMFC ., Gangavathi 


Civil Judge and JMFC .,Kushtagi 


2. Civil Judge and JMFC ., Koppal 


Civil Judge and JMFC ., Yelburga 


By Order of The High Court, 

P . KRISHNA BHAT, 
REGISTRAR GENERAL 


P . R : 1352 


HIGH COURT OF KARNATAKA 

NOTIFICATION 
NO . GOB (1) 20 (53)/2011, Bangalore , Dated : 28th September, 2011 


The Presiding Officer of the Court of the Senior Civil Judge , Chikodi, is continued in concurrent charge of the Presiding 
Officer of the Court of the Senior Civil Judge , Athani, during the leave period of Sri. Madhusudhan B ., Senior Civil Judge, Athani, i.e . 
from 06 .09.2011 to 27. 11. 2011 (bdi). 


By Order of The High Court, 

K . SOMASHEKAR , 
REGISTRAR (JUDICIAL) 


P . R : 1353 


HIGH COURT OF KARNATAKA 

NOTIFICATION 
NO . GOB(I) 21(68)/ 2011, Bangalore, Dated : 29th September, 2011 


The Presiding Officer of the Court of the Addl. Civil Judge and JMFC ., Thirthahalli, is concurrently appointed as the Presiding 
Officer of the Court of the Civil Judge and JMFC , Thirthahalli, during the leave period of Sri. C .S. Shivanagoudra , Civil Judge and 
JMFC ., Thirthahalli,i.e. from 06 .11.2011 to 22.11.2011 (bdi ). 


By Order of The High Court, 

K . SOMASHEKAR , 
REGISTRAR (JUDICIAL) 


P . R : 1354 


220 - 9 


FDT 837 ODZIE , To dowo, Joljor no , 9000 


ego 


HIGH COURT OF KARNATAKA 

NOTIFICATION 
NO . GOB (1) 3/ 2011 , Bangalore, Dated : 30th September , 2011 
The Presiding Officers of the Courts mentioned at Column No. 1, below , are concurrently appointed as the Presiding Officers 
of the Courts mentioned at Column No.2 , with effectfrom 17.10. 2011 and until further orders: 


Designation of the Presiding Officer 


Name of the Courts to which concurrent appointment is made 


( 1 ) 


( 2 ) 


1. I Addl. Civil Judge , Shimoga 


II Addl. Civil Judge and JMFC ., Shimoga 


2 . III Addl. Civil Judge and JMFC., Shimoga 


IV Addl. Civil Judge and JMFC ., Shimoga 


3 . Civil Judge and Addl. JMFC ., Bhadravathi 


II Addl. Civil Judge and JMFC ., Bhadravathi 


4 . Addl. Civil Judge and JMFC ., Bhadravathi 


III Addl. Civil Judge & JMFC ., Bhadravathi 


5 . Prl. Civil Judge and JMFC ., Sagar 


Civil Judge and JMFC ., Hosanagar (who is also in concurrent charge of the 
court of Addl. Civil Judge and JMFC ., Hosanagara ). 


Civil Judge and JMFC ., Thirthahalli 


6 . Prl . Civil Judge and JMFC ., Shimoga 


Addl. Civil Judge and JMFC ., Thirthahalli 


By Order of The High Court, 

P . KRISHNA BHAT, 
REGISTRAR GENERAL 


P . R : 1355 


HIGH COURT OF KARNATAKA 

NOTIFICATION 
NO . GOB (1) 3 /2011 , Bangalore , Dated : 30th September , 2011 


The Presiding Officer of the Court of Addl. Civil Judge and JMFC ., Jamkhandi, is concurrently appointed as the Presiding 
Officer of the Court of Civil Judge and JMFC ., Banhatti,with effect from 17 . 10 .2011 and until further orders . 


By Order of The High Court, 

P . KRISHNA BHAT, 
REGISTRAR GENERAL 


P . R : 1356 


HIGH COURT OF KARNATAKA 

NOTIFICATION 
NO . GOB (l) 3/2011, Bangalore , Dated : 29th September, 2011 


The Presiding Officers of the Courts mentioned at Column No. 1, below , are concurrently appointed as the Presiding Officers 
of the Courts mentioned at Column No.2 , with effect from 17 .10 .2011 and until further orders : 
Designation of the Presiding Officer Name of the Courts to which concurrent appointment is made 
(1) 

( 2 ) 
1. Prl. Civil Judge and JMFC ., Bellary 

III Addl. Civil Judge, Bellary 
2. Prl. Civil Judge and JMFC., Hospet 

Addl. Civil Judge and JMFC ., Hospet 
3. Addl. Civil Judge and JMFC ., Bellary 

Civil Judge and JMFC., Siruguppa . (With a direction to itinerate the 
said court for three days in a week i.e ., on every working Thursday, 
Friday and Saturday). 


By Order of The High Court, 

P . KRISHNA BHAT , 
REGISTRAR GENERAL 


P . R : 1357 


F2DF &37 Xhe, ndondo , JSOWOs no , 9000 


200 - 9 


HIGH COURT OF KARNATAKA 

NOTIFICATION 
NO . GOB(1) 3/2011, Bangalore, Dated : 23rd September, 2011 


The Presiding Officers of the Courts mentioned at Column No. 1, below , are concurrently appointed as the Presiding Officers 
of the Courts mentioned at Column No .2 , with effect from 17. 10 .2011 and until further orders : 


Designation of the Presiding Officer 


Name of the Courts to which concurrent appointment is made 


( 1 ) 


(2 ) 


1 . Prl. Civil Judge and JMFC., Chintamani 


Addl. Civil Judge and JMFC ., Chintamani 


2 . Civil Judge and JMFC ., Gowribidanuru 


Addl. Civil Judge and JMFC., Gowribidanuru 


3. Civil Judge and JMFC ., Shiddlaghatta 


Addl. Civil Judge and JMFC ., Shiddlaghatta 


By Order of The High Court , 

P . KRISHNA BHAT, 


P .R : 1358 


REGISTRAR GENERAL 


HIGH COURT OF KARNATAKA 

NOTIFICATION 
NO . GOB (1) 3/2011 , Bangalore, Dated : 22nd September, 2011 


The Presiding Officers of the Courts mentioned at Column No. 1, below , are concurrently appointed as the Presiding Officers 
of the Courts mentioned at Column No. 2 , with effect from 17 . 10.2011 and until further orders : 


Designation of the Presiding Officer 


Name of the Courts to which concurrent appointment is made 


(1) 


- 


(2 ) 


1. Senior Civil Judge and CJM ., Yadgir 


Civil Judge and JMFC., Shorapur 


2 . Civil Judge and JMFC ., Yadgir 


Civil Judge and JMFC ., Shahapur 


By Order of The High Court, 

P. KRISHNA BHAT , 
REGISTRAR GENERAL 


P .R : 1359 


HIGH COURT OF KARNATAKA 

NOTIFICATION 
NO . GOB (I) 3 / 2011, Bangalore, Dated : 20th September, 2011 


The Presiding Officers of the Courts mentioned at Column No .1 , below , are concurrently appointed as the Presiding Officers 
of the Courts mentioned at Column No. 2, with effect from 17 . 10. 2011 and until further orders : 
Designation of the Presiding Officer 

Name of the Courts to which concurrent appointment is made 


( 1) 


(2 ) 


1 . Prl. Civil Judge and JMFC II Court , Tumkur 


I Addl. Civil Judge and JMFC II Court, Tumkur 


2 . || Addl. Civil Judge and JMFC II Court , Tumkur 


III Addl. Civil Judge and JMFC IV Court, Tumkur 


3 . Civil Judge and JMFC , Kunigal 


Addl. Civil Judge and JMFC , Kunigal 


Civil Judge and JMFC , Koratagere 


4 . Prl. Civil Judge, Madhugiri 


Addl. Civil Judge and JMFC , Madhugiri 


286 - 9 


FIDE 137 domus , Toowoo , JBOLJO 00 , 9000 


& ga 


Designation of the Presiding Officer 


Name of the Courts to which concurrent appointment is made 


( 1 ) 


(2 ) 


5 . Senior Civil Judge and JMFC, Turuvekere . 

(For Criminal and Administration Side ) 
6 . Civil Judge and JMFC , Tiptur . (For Civil Side) 


Civil Judge and JMFC , Turuvekere 


By Order of The High Court, 

P. KRISHNA BHAT, 
REGISTRAR GENERAL 


P . R : 1360 


HIGH COURT OF KARNATAKA 

NOTIFICATION 
NO . GOB(I) 3/2011, Bangalore, Dated : 20th September, 2011 


The Presiding Officer of the Court of Civil Judge and JMFC ., Kanakapura , is concurrently appointed as the Presiding Officer 
of the Court of Addl. Civil Judge and JMFC , Kanakapura, for a period of two months from 17 .10 .2011 and until further orders. 


P . R : 1361 


By Order of The High Court, 

P . KRISHNA BHAT, 

REGISTRAR GENERAL 
HIGH COURT OF KARNATAKA 

NOTIFICATION 
NO . GOB (1) 3/2011 , Bangalore, Dated : 20th September, 2011 


The Presiding Officers of the Courts mentioned at Column No .1, below , are concurrently appointed as the Presiding Officers 
of the Courts mentioned at Column No. 2 , with effect from 15 . 10 .2011, till the return of Presiding Officers of the courts mentioned at 
Column No . 2 after completion of their training: 


Designation of the Presiding Officer 


Name of the Courts to which concurrent appointment is made 


( 1) 


- 


(2 ) 


1 . Addl. Civil Judge and JMFC ., Gangavathi 


Civil Judge and JMFC .,Kushtagi 


2 . Civil Judge and JMFC ., Koppal 


Civil Judge and JMFC ., Yelburga 


By Order of The High Court, 

P. KRISHNA BHAT , 
REGISTRAR GENERAL 


P .R : 1362 


HIGH COURT OF KARNATAKA 

NOTIFICATION 
NO . GOB (l) 3/2011, Bangalore , Dated : 21st September, 2011 


The Presiding Officers of the Courts mentioned at Column No. 1, below , are concurrently appointed as the Presiding Officers 
of the Courts mentioned at Column No. 2, with effect from 17 . 10. 2011 and until further orders : 


Designation of the Presiding Officer 


Name of the Courts to which concurrent appointment is made 

- (2 ) 


(1) 


1. Addl. Civil Judge, Kolar 


II Addl. Civil Judge, Kolar 


& 98 


trorut Osm, , ROODDO, JIDOZO 00 , 9000 


2020 - 9 


2. Prl. Civil Judge and Addl. JMFC.,K .G .F. 


1 Addl. Civil Judge and JMFC ., K .G .F . 


Addl. Civil Judge, Malur 


3 . Civil Judge and JMFC ., Malur 


II Addl. Civil Judge and JMFC ., Malur 


By Order of The High Court, 

P . KRISHNA BHAT, 


P . R : 1363 


REGISTRAR GENERAL 


HIGH COURT OF KARNATAKA 


NOTIFICATION 


NO . GOB.II. 107/2007 , Bangalore , Dated : 23rd September , 2011 


In modification of the itinerant arrangement made in this Office Notification No .GOB. II. 107/2007 dated 17 .09. 2007 , the Prl . 
Senior Civil Judge and JMFC , Puttur is directed to itinerate to Sullia , for 2 days in a week i.e. on every working Wednesday and 
Thursday to dispose off the cases relating to Sullia taluk , with immediate effect until further orders. 


By Order of The High Court , 

P . KRISHNA BHAT, 
REGISTRAR GENERAL 


P . R : 1364 


HIGH COURT OF KARNATAKA 


NOTIFICATION 


NO . HCE . 921/2011, Bangalore , Dated : 30th September, 2011 


Sri. C .G . Ramachandraiah , Assistant Registrar of this office is permitted to retire from service on attaining the age of 
superannuation w .e .f. the afternoon of 31 . 10 . 2011 and he will be relieved of his duties in this office on the afternoon of 31 . 10 . 2011. 


By Order of Hon ble The Acting Chief Justice , 

P . KRISHNA BHAT , 
REGISTRAR GENERAL 


P .R : 1365 


HIGH COURT OF KARNATAKA 

NOTIFICATION 
NO . HCE . 381/ 2011, Bangalore , Dated : 29th September, 2011 


Smt. B .C . Veena, Section Officer of this office is permitted to retire from service voluntarily w .e .f. the afternoon of 13 . 10 .2011, 
under Rule 285 (1) (a) ofKCSRs. 


By Order of Hon ble The Chief Justice , 

K . SOMASHEKAR , 
P . R : 1366 

REGISTRAR ( JUDICIAL ) 
HIGH COURT OF KARNATAKA 

NOTIFICATION 
NO . HCE . 920/ 2011, Bangalore , Dated : 30th September , 2011 
Sri. N . Savandaiah , Deputy Registrar of this office is permitted to retire from service on attaining the age of superannuation 
w . e.f. the afternoon of 31. 10 .2011 and he will be relieved of his duties in this office on the afternoon of 31 . 10 .2011 . 


By Order ofHon ble The Acting Chief Justice, 

P . KRISHNA BHAT, 
REGISTRAR GENERAL 


P . R : 1367 


